ಚಟುವಟಿಕೆಗಳ ಮೂಲಕ ಸಂವಿಧಾನದ ಮೌಲ್ಯಗಳ ಕಲಿಕೆ 


ಅಂಕಿತ್‌ ಶುಕ್ಷಾ 


ಪೌರತ್ವ ಎನ್ನುವುದು ಪ್ರಜಾಪ್ರಭುತ್ವದಲ್ಲ ಒಬ್ಬ ನಾಗರಿಕನ ಅತ್ಯಂತ 
ಸವಾಅನ ಹಾಗೂ ಕಷ್ಟಕರವಾದ ಜವಾಬ್ದಾರಿ ಏಕೆಂದರೆ, ನಾಗರಿಕರ 
ಮೇಲೆ ಸರ್ಕಾರವನ್ನು ಆಯ್ದೆ ಮಾಡುವ ಜವಾಬ್ದಾರಿ ಇರುತ್ತದೆ ಮತ್ತು 
ವ್ಯಕ್ತಿ ಈ ಹಕ್ಕು ಚಲಾಲಯುಸಲು ನಿರ್ಧಾರ ತೆಗೆದುಕೊಳ್ಳುವ 
ಸಾಮರ್ಥ್ಯವನ್ನು ಹೊಂದಿರಬೇಕು. ಹೊಸ ಆಲೋಚನೆಗಳನ್ನು 
ರಹಿಸುವ ಹಾಗು ಸ್ಪಷ್ಠವಾಗಿ ಆಲೋಚನೆ ಮಾಡುವ 
ಸಾಮರ್ಥ್ಯವನ್ನು ಬೆಳೆಸುವ ಮೂಲಕ ಇಂಥ ಸ್ರರ್ಧಾತ್ಕಕತೆಯನ್ನು 
ಮೈಗೂಡಿಸುವಲ್ಲ ಶಿಕ್ಷಣವು ನಮಗೆ ನೆರವಾಗುತ್ತದೆ. 


ಒಂದು ತಾರ್ಕಿಕ ಮತ್ತು ಮಾದರಿ ಸಾರ್ವಜನಿಕ ಸಂವಾದಕ್ಕೆ ಎಲ್ಲ 
ನಾಗರಿಕರು ಆಸಕ್ತಿ ತೋರಿಸಖೇಕಿದ್ದು. ಎಲ್ಲರಿಗೂ ಅಗತ್ಯ ಮಾಹಿತಿ 
ಹಾಗು ಎಲ್ಲರಲ್ಲೂ ಚೆನ್ನಾಗಿ ಅಭವೃದ್ಧಿ ಹೊಂದಿದ ವಿಮರ್ಶಾತ್ಮಕ 
ಚಿಂತನಾ ಸಾಮರ್ಥ್ಯ ಇರಬೇಕಾಗುತ್ತದೆ. ಶಿಕ್ಷಣವು ನಾಗರಿಕರಲ್ತ 
ಇಂಥ ವಿಮರ್ಶಾತ್ಮಕ ಚಿಂತನಾ ಸಾಮರ್ಥ್ಯವನ್ನು ಬೆಳೆಸುವ ಗುರಿ 
ಹೊಂದಿದೆ: ಎಲ್ಲ ನಾಗರಿಕರು ನಿರ್ಧಾರಗಳನ್ನು ತಾರ್ಕಿಕವಾಗಿ 
ತೆಗೆದುಕೊಳ್ಳುವ, ಬೌದ್ದಿಕ ಸಮಗ್ರತೆಯನ್ನು ಅರ್ಥ ಮಾಡಿಕೊಳ್ಳುವ. 
ವಾಸ್ತವದಿಂದ ಪ್ರಚಾರಾಂದೋಲನವನ್ನು ಪ್ರತ್ಯೇಕಿಸಬಲ್ಲ ಹಾಗು 
ಸುಳ್ಳನಿಂದ ಸತ್ಯವನ್ನು ಶೋಧಿಸುವ ಮತ್ತು ಪಕ್ಷಪಾತ. 
ತೀವ್ರಗಾಮಿತ್ವವನ್ನು ತಿರಸ್ಥರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. 
ಶಿಕ್ಷಿತ ಮನಸ್ಸು ವೈಜ್ಞಾನಿಕ ಮನೋಭಾವವನ್ನು ಹೊಂದಿರುತ್ತದೆ 
ಹಾಗು ಮಾಹಿತಿಯನ್ನು ಆಧರಿಸಿದ ಫಲಅತಾಂಶದಲ್ಪ ವಿಶ್ವಾಸ 
ಇರಿಸಿರುತ್ತದೆ. ಹೊಸ ಆಲೋಚನೆಗಳನ್ನು ಗ್ರಹಿಸುವ, ಸ್ಟೀಕರಿಸುವ 
ಸಾಮರ್ಥ್ಯ ಹೊಂದಿರುತ್ತದೆ. 


ಚಟುವಟಕೆ 1: ಪರಿಸ್ಥಿತಿಯ ವಿಶ್ಲೇಷಣೆ ಮತ್ತು ಎಲ್ಲರ ಒಳತು 


ನಾಗರಿಕತ್ವ ಮತ್ತು ಪ್ರಜಾಪ್ರಭುತ್ವ ಕುರಿತ ನನ್ನ ಜ್ಞಾನವನ್ನು ಆಧರಿಸಿ, 
ನನ್ನನ್ನು ಆಹ್ವಾನಿಸಿದ್ದ ಶಾಲೆಯಲ್ಲ ಚಟುವಟಕೆಯೊಂದನ್ನು 
ಹಮ್ಮಿಕೊಂಡೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಜೊತೆ ಚರ್ಚಿಸಿದ 
ಬಳಕ, ಸಂವಿಧಾನ'ದ ಮೌಲ್ಯಗಳ ಬಗ್ಗೆ ಉಪನ್ಯಾಸ ನೀಡುವ 
ಬದಲು ವಿದ್ಯಾರ್ಥಿಗಳು ಮೂಲಭೂತ ಸಾಂವಿಧಾನಿಕ 
ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ ಚಟುವಟಕೆ- 
ಯೊಂದನ್ನು ಪ್ರಸ್ತಾಪಿಸಿದೆ. ಅವರಿಗೆ ಕೆಲವು ಪ್ರಶ್ನೆಗಳನ್ನು ನೀಡಿದೆ. 
ಅದರಲ್ಲ ಎರಡನ್ನು ಈ ಕೆಳಗೆ ಚರ್ಚಿಸಲಾಗಿದೆ. ವಿದ್ಯಾರ್ಥಿಗಳು 
ಇದನ್ನು ವಿಶ್ಲೇಷಿಸಿ. ಉತ್ತರ ಕೊಡಬೇಕಿತ್ತು. 


ಸನ್ನಿವೇಶ 1 ಸುತ್ತಅನ ಐದು ಗ್ರಾಮಗಳ ಮುನ್ನೂರು ರೈತ 
ಕುಟುಂಬಗಳಗೆ ನೀರು ಪೂರೈಸಬಲ್ಲ ಸಾರ್ವಜನಿಕ ಕೊಳವೆ ಬಾವಿ 
ಇದೆ ಎಂದುಕೊಳ್ಳೋಣ. ಎಲ್ಲ ರೈತ ಕುಟುಂಬಗಳಗೂ ಕೃಷಿಗೆ 
ನೀರಿನ ಹಂಚಿಕೆ ಹಾಗೂ ಪೂರೈಕೆ ಸಾಧ್ಯವಾಗುವಂತೆ ಯಾವ ರೀತಿ 
ವ್ಯವಸ್ಥೆ ಮಾಡುತ್ತೀರಿ? 


ಸನ್ನಿವೇಶ 2: ಗ್ರಾಮದ ಸರಪಂಚನಾಗಿ ಯಾರನ್ನು ಆಯ್ದೆ 
ಮಾಡುತ್ತೀರಿ? 


ಇ 
5 
[C 


ವಿದ್ಯಾರ್ಥಿಗಳು ತಮಗೆ ನಿಗದಿಪಡಿಸಿದ ಗುಂಪಿನಲ್ಪ ಕಾರ್ಯ 
ನಿರ್ವಹಿಸಿದರು ಹಾಗು ಪರಿಹಾರಗಳನ್ನು ವಿಶಾಲ ಗುಂಪಿಗೆ 
ಸಲ್ಲಸಿದರು. ಒಂದು ಗುಂಪು ಮೇಲಅನ ಸನ್ನಿವೇಶಗಳಗೆ ತನ್ನು 
ಪರಿಹಾರವನ್ನು ಕೆಳಕಂಡಂತೆ ಸೂಚಿಸಿತು. ಅದು ಹೀಗಿದೆ: 


ಉತ್ತರ 1: ನಾವು ಬಾವಿ. ಕೆರೆಗಳು ಹಾಗೂ ಇನ್ನಿತರ ಜಲಸಂಗ್ರಹ 
ವ್ಯವಸ್ಥೆಗಳನ್ನು ನಿರ್ಮಿಸುತ್ತೇವೆ ಹಾಗು ಕೊಳವೆ ಬಾವಿಯನ್ನು ನೀರು 
ಸಂಗ್ರಹಿಸಲು ಬಳಸುತ್ತೇವೆ. ನೀರು ಎನ್ನುವ ಸಂಪನ್ಮೂಲವನ್ನು 
ಬಡವ ಹಾಗು ಶ್ರೀಮಂತರು ಎನ್ನದೆ ಎಲ್ಲರಿಗೂ ಸರಿಯಾಗಿ ಹಂಚಿಕೆ 
ಮಾಡುತ್ತೇವೆ. 


ಉತ್ತರ 2: ಸರಪಂಚರ ಆಯ್ದೆಗಾಗಿ ಮತದಾನ: ಗ್ರಾಮದಲ್ಲ 
ವ್ಯಕ್ತಿಗಳು ಮಾಡಿದ ಕೆಲಸ ನೋಡಿ ಇಲ್ಲವೇ ಅಗತ್ಯವಿರುವ 
ಕೆಲಸಗಳನ್ನು ಮಾಡುತ್ತೇನೆ ಎಂಬ ಭರವಸೆ ಒದಗಿಸುವ 
ಸರಪಂಚನನ್ನು ಆಯ್ಕೆ ಮಾಡುತ್ತೇವೆ. 


ಚಟುವಟಕೆ 2: ಸಕಲರ ಒಳತು 


ಪ್ರಜಾಪಭುತ್ಸ್ತವು ಎಲ್ಲರ ಒಳತು ಎನ್ನುವ ಆಲೋಚನೆಯನ್ನು. 
ಅಂದರೆ, ಎಲ್ಲ ನಾಗರಿಕರ ಸಾಮಾನ್ಯ ಒಳತನ್ನು ಆಧರಿಸಿದೆ. 
ಯಾವುದೇ ನಿರ್ಧಾರ ಕೈಗೊಳ್ಳುವಾಗ ಆಲೋಚನೆಯ ಮಟ್ಟದಲ್ಲ 
ಜನಸಾಮಾನ್ಯರ ಒಳತನ್ನು ಖಾತ್ರಿ ಮಾಡಬಹುದು. ಆದರೆ, ಅದು 
ಆಚರಣೆಯಾಗಿ ಬದಲಾಗುವುದನ್ನು ಖಾತ್ರಿಗೊಆಸಲು ಯಾವುದೇ 
ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಪ್ರತಿಯೊಬ್ಬ ನಾಗರಿಕರು 
ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಅರ್ಥ ಮಾಡಿಕೊಂಡಿರ- 
ಬೇಕು. ನಾವು ನಾಗರಿಕತ್ವದ ಜೀಜವನ್ನು ಬಹಳ ಸಣ್ಣ ವಯಸ್ಸಿನಲ್ಲೇ 
ಚತ್ತಲು ಪ್ರಯತ್ನಿಸಬೇಕು. ಇದು ನಾನು ಮಕ್ಷಳೊಂದಿಗೆ ಹ್ಯಾರಿ 
ಪಾಟರ್‌ ಆಂಡ್‌ ದ ಸಾರ್ನೆರಸ್‌ ಸ್ಲೋನ್‌ ಚಲನಚಿತ್ರವನ್ನು 
ವೀಕ್ಷಿಸಿದ ಬಳಕ ನಡೆಸಿದ ಚರ್ಚೆಯಿಂದ ನನಗೆ ಗೊತ್ತಾಯುತು. 
ಚಲನಚಿತ್ರದ ವೀಕ್ಷಣಿ ಬಆಕ ನಾನು ಮಕ್ಕಳನ್ನು ಕೇಳದೆ- 'ಹ್ಯಾರಿ 
ಪಾಟರ್‌ಗೆ ಇದ್ದಂಥ ಶಕ್ತಿ ನಿಮಗೆ ಇದ್ದಿದ್ದರೆ ಏನು ಮಾಡುತ್ತಿದ್ದಿರಿ?' 


ಮಕ್ಕಳ ಉತ್ತರಗಳು ವೈವಿಧ್ಯಮಯವಾಗಿದ್ದವು. ಮೊದಲನ ಹೆಚ್ಚನ 
ಪ್ರತಿಕ್ರಿಯೆಗಳು, ತುಂಬ ಹಣ ಗಳಸಿ ಶ್ರೀಮಂತರಾಗುತ್ತೇವೆ 
ಎಂದಾಗಿತ್ತು. ಅವರೆಲ್ಲರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿದರೆ, 
ಅದು ಸಹಜವೂ ಆಗಿತ್ತು. ನಾವು ನಮ್ಮ ಬಳ ಇಲ್ಲದೆ ಇರುವುದರ 
ಗಳಕೆಯನ್ನು ಗುರಿಯಾಗಿಸಿಕೊಂಡಿರುತ್ತೇವೆ ಹಾಗು ಅವರೆಲ್ಲರೂ 
ತಮ್ಮ ದೈನಂದಿನ ಬದುಕಿನ ಎಲ್ಲ ಸಮಸ್ಯೆಗಳನ್ನು ದುಡ್ಡು 
ತೀರಿಸಬಲ್ಲದು ಎಂದು ಭಾವಿಸಿದ್ದರಿಂದ, ಹೆಚ್ಚು ಹಣ ಮಾಡಬೇಕೆಂಬ 
ಅವರ ಆಸೆ ಸಹಜವೇ ಆಗಿತ್ತು. ಆದರೆ, ಇನ್ನಷ್ಟು ಕೆದಕಿದಾಗ, ತಮ್ಮ 
ಸುತ್ತಮುತ್ತಅನ ಜನರು ಮತ್ತು ಗ್ರಾಮದ ಒಳತಿಗಾಗಿ ಅವರಿಗೆ ಹಣ 
ಬೇಕಿತ್ತೇ ಹೊರತು ಅವರ ಸ್ವಂತಕ್ಕೆ ಮಾತ್ರವಲ್ಲ ಎಂಬುದನ್ನು ನಾವು 
ಕಂಡುಕೊಂಡೆವು. ಇದು ನನ್ನ ಮನಸ್ಸನ್ನು ತಟ್ಟತು. ಮಕ್ಕಳ ಕೆಲವು 
ಪ್ರತಿಕ್ರಿಯೆಗಳು ಹೀಗಿದ್ದವು: 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


KX) 


* ಗ್ರಾಮವನ್ನು ಪ್ವಚ್ಛದೊಳಸುವುದು 

* ಎಲ್ಲರಿಗೂನೀರು ಪೂರೈಸುವುದು 

* ಅರಮನೆಯನ್ನು ನಿರ್ಮಿಸುವುದು 

* ಹಣ ಗಳಸಿ ಸರ್ಕಾರಕ್ಕೆ ನೀಡುವುದು; ಸರ್ಕಾರ ಆ ಹಣವನ್ನು 
ಬಡ ಜನರಿಗೆ ಹಂಚುತ್ತದೆ 


° ಮ್ಯಾಜಕ್‌ ಬಸ್‌ ಅನ್ನು ನಿರ್ಮಿಸಿ, ಅದರಲ್ಲ ಉಚಿತವಾಗಿ 
ಪ್ರಯಾಣಿಸಲು ಎಲ್ಲರಿಗೂ ಅವಕಾಶವನ್ನು ಕಲ್ತಸುವುದು 


ವಿದ್ಯಾರ್ಥಿಗಳಲ್ಲ ಪರಸರ ಸಹಕಾರದ ಆಲೋಚನೆಗಳನ್ನು ಮತ್ತು 


pu 


ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಅವಕಾಶವನ್ನು ಶಾಲೆಯಲ್ಲ 


ಪರಾಮರ್ಶನೆಗಳು: 


Deliberative Democracy and Education by Rohit Dhankar 


ಅಭವೃದ್ಧಿಪಡಿಸಬೇಕು. ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಂದೇ 
ದಿನದಲ್ಲ ಬೆಳೆಸಲು ಸಾಧ್ಯವಿಲ್ಲ. ಇದಕ್ಕೆ ಶಿಕ್ಷಕರ ನಿರಂತರ ಪ್ರಯತ್ನ 
ಹಾಗು ಕಠಿಣ ಪರಿಶ್ರಮದ ಅಗತ್ಯವಿದೆ. ಸಾಮಾಜಕ ನ್ಯಾಯದ 
ಕಾರ್ಯೋತ್ಸಾಹ. ಸಾಮಾಜಕ ಕೆಡುಕುಗಳು ಹಾಗು ಶೋಷಣೆ ಕುರಿತ 
ಸೂಕ್ಷ್ಮತೆಗಳನ್ನು ನಮ್ಮ ಮಕ್ಕಳ ಹೃದಯ ಮತ್ತು ಮನಸಿನಲ್ಲಿ 
ಜತ್ತಬೇಕಿದೆ ಮತ್ತು ಬದಲಾವಣೆಂಶು ಬುನಾದಿಂರುನ್ನು 
ಶಾಲೆಯಲ್ಲಯೇ ಹಾಕಬೇಕಿದೆ. 


Aims of Secondary Education (Secondary Commission Education 1952-53 Report) 


ಅಂಕಿತ್‌ ಶುಕ್ಲಾ, ಎ೦ಬಎ ಮತ್ತು ಬಟೆಕ್‌ ಪದವೀಧರ. ೨೦17ರಲ್ತ ಫೆಲೋ ಆಗಿ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ ಸೇರಿದರು. 
ಪ್ರಸ್ತುತ ಛತ್ತೀಸ್‌ಗಢದ ರಾಯಗಢ ವಿಭಾಗದಲ್ಪದ್ದಾರೆ, ಗಣಿತಶಾಸ್ತ್ರ ಅವರ ಆಸಕ್ತಿಯ ಕಾರ್ಯಕ್ಷೇತ್ರ. ಇದಕ್ಕೆ ಮುನ್ನ 
ಭಟಂಡಾದಲ್ಲ ಕಾರ್ಯಕ್ರಮ ನಿರ್ವಾಹಕ ಮತ್ತು ಮೂರು ರಾಜ್ಯಗಳ ಜಾಗರಣ್‌ ಪೆಹಲ್‌ನ ಜಲ್ಲಾ ಯೋಜನಾ 
ಸಂಯೋಜಕರಾಗಿದ್ದರು. ಅವರ ಇಮೇಲ್‌: ankit.shukla@azimpremjifoundation.org 


ಅನುವಾದ: ಮಾಧವ ಐತಾಳ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಮಾಡಿಕೊಳ್ಳಬೇಕು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


— ಹೃದಯ್‌ಕಾಂತ್‌ ದಿವಾನ್‌, ಐಡಿಯಲ್‌ ಆಫ್‌ ಪಿಟಜನ್‌ಶಿಪ್‌, ಪು.1 


ಮಕ್ಕಳು ತಮ್ಮ ಸುತ್ತಅನ ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳಲು, ಆಯ್ದೆಗಳನ್ನು 
ಮಾಡಬೇಕಾಗುತ್ತದೆ. ಅವರ ಮೇಲೆ ತತ್‌ಕ್ಷಣದ ಪ್ರಭಾವ ಜರುವವರಲ್ಲ ಅವರ ಐಣ್ಣೆ 
ಕಾಳಜ ಇರುವವರು, ಅವರ ಬಗ್ಗೆ ನಿರ್ಲಕ್ಷ್ಯ ತಾಳುವವರು ಅಥವಾ ಅವರನ್ನು 
ಬಳಸಿಕೊಳ್ಳುವವರು ಇರುತ್ತಾರೆ. ಇವರೆಲ್ಲರ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು 
ಹೇಗೆ ಹಾಗೂ ಪ್ರತಿಯೊಂದಕ್ಕೂ ಹೇಗೆ ಪ್ರತಿಕ್ರಿಬುಸಬೇಕು ಎಂಬುದನ್ನು ಮಗು ಅರ್ಥ 


